ಪ್ರೊ ॥ ರಾಜಶೇಖರ ಇಚ್ಚಂಗಿ * 


ಹಿಂದು-ಮುಸ್ಲಿಂ ಧರ್ಮಸಮನ್ವಯದ ಪ್ರತೀಕ: ಶಿರಹಟ್ಟಿಯ ಜಗದ್ಗುರು 


ಶ್ರೀ ಫಕೀರೇಶ್ವರರ ಸಂಸ್ಥಾನಮಠ. 


ಕರ್ನಾಟಕದಲ್ಲಿ ಹಿಂದು-ಮುಸ್ಲಿಂ ಧರ್ಮಸಮನ್ವಯದ 
ಪ್ರತೀಕವಾಗಿ ಅನೇಕ ಸ್ಥಳಗಳುಂಟು. ಅವುಗಳಲ್ಲಿ 
ಪ್ರಮುಖವಾಗಿ ಸಾವಳಗಿಯ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ 
ಸಿದ್ದಸಂಸ್ಥಾನಪೀಠ ಅಥಣಿಯ ಮೌನೇಶ್ವರರಮಠ. 
ಶಿಶುವಿನಾಳ ಶರೀಪ ಶಿವಯೋಗಿಗಳ ಗದ್ದುಗೆ, ಯಮನೂರು 
ಚಾಂಗದೇವರ ಮಠ, ಕೋಡೆಕಲ್‌ ಶ್ರೀ ಬಸವೇಶ್ವರರು ಹಾಗೂ 
ಗುಲಬುರ್ಗಾದ ಬಂದೇನವಾಜ, ಇಂತಹ ಇನ್ನೂ ಕೆಲವು 
ಶರಣರ ಜಾಗೃತ ಸ್ಥಳಗಳುಂಟು. ಅವುಗಳಲ್ಲಿ ಶಿರಹಟ್ಟಿಯ 
ಜಗದ್ಗುರು ಶ್ರೀ ಫಕೀರೇಶ್ವರ ಸಂಸ್ಥಾನ ಮಠವು ಒಂದು. 


ಧಾರವಾಡ ಜಿಲ್ಲೆ ಶಿರಹಟ್ಟಿಯ ಶ್ರೀ ಜಗದ್ಗುರು 
ಫಕೀರೇಶ್ವರ ಅಥವಾ ಫಕೀರಸ್ವಾಮಿಯ ಮಠವು ಬಹು 
ಪ್ರಾಚೀನವಾಗಿದ್ದು. ಹಿಂದು-ಮುಸ್ಲಿಂ ಸಾಮರಸ್ಮದ 
ಪ್ರತೀಕವಾಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುತ್ತ 
ಅದ್ಬುತ ಸೇವೆ ಗೈಯುತ್ತ ಬಂದಿದೆ. ಆ ಪರಂಪರೆ ಇಂದಿಗೂ 
ಮುಂದುವರೆದಿದೆ. 

ಹಿಂದು-ಮುಸ್ಲಿಂ ಸಮನ್ವಯ ಸಂಕೇತ: ಫಕೀರೇಶ್ವರ 
ಆಥವಾ ಫಕೀರಸ್ವಾಮಿ ಎಂಬ ಹೆಸರೇ ಸೂಚಿಸುವಂತೆ ಫಕೀರ 
ಮುಸ್ಲಿಂಮರ ಹೆಸರನ್ನು ಸೂಚಿಸಿದರೆ, ಸ್ವಾಮಿ ಎಂಬುದು 
ಹಿಂದುಗಳ ಹೆಸರನ್ನು ಸೂಚಿಸುತ್ತದೆ. ಸುಕ್ಸೇತ್ರ ಶಿರಹಟ್ಟಿಯ 
ಫಕೀರೇಶ್ವರ ಮಠದ ವಾಸ್ತು ಶಿಲ್ಪವೂ ಹಿಂದು-ಮುಸ್ಲಿಂ 
ಸಮನ್ವಯದ ಪ್ರತೀಕವಾಗಿದೆ. ಒಂದು ಮಹಾದ್ವಾರ ಹಿಂದೂ 
ಕಲಾಕೃತಿಗಳಿಂದ ಕೂಡಿದ್ದರೆ, ಇನ್ನೊಂದು ಮಹಾದ್ವಾರ 
ಮಹಮ್ಮದೀಯರ ಕಲಾಕೃತಿಯನ್ನು ಒಳಗೊಂಡಿದೆ. 
ನಗಾರಿಖಾನೆಯುಮುಸ್ಲಿಂವಾಸ್ತುಶಿಲ್ಪದಿಂದ ರಚನೆಯಾಗಿದೆ. 


ಇಲ್ಲಿ ನಗಾರಿ ತಾಳಕರಣಿ ಪಂಚವಾದ್ಮಗಳ ಸೇವೆ 


ದಿನಕ್ಕೆರಡುಬಾರಿ ನಡೆಯುತ್ತದೆ. ಒಂದೆಡೆ "ಹರಹರ 
ಮಹಾದೇವ' ಎಂಬ ಮಂತ್ರಘೋಷ ಮೊಳಗಿದರೆ, 
ಇನ್ನೊಂದೆಡೆ . . . “ಫಕೀರೇಶ್ವ್ಚರ ಕೀ ದೋಸ್ತರಾವೋ 
ಧೀನ'' ಎಂಬ ಮಂತ್ರ ಘೋಷ ನಿನದಿಸುತ್ತಿದೆ. ಒಂದೆಡೆ 
ಅಗರಬತ್ತಿಗಳ ಸುವಾಸನೆ, ಮತ್ತೊಂದೆಡೆ ಊದಿನ ಪರಿಮಳ 
ಹೊಮ್ಮುತ್ತದೆ. ಒಂದೆಡೆ ಸಕ್ಕರೆಯನ್ನು ಓದಿಸಿದರೆ 
ಮತ್ತೊಂದೆಡೆ, ಕಾಯಿಕರ್ಪೂರಗಳ ಸುರಿಮಳೆ ಕಂಡು 
ಬರುತ್ತದೆ. ದಸರಾ ಉತ್ಸವದಲ್ಲಿ ಒಂಟೆ, ಆನೆಗಳು ಎರಡು. 
ಇರಬೇಕು. ಒಂಟೆ ಮುಸ್ಲಿಂಮರ ಸಂಕೇತ, ಆನೆ ಹಿಂದುಗಳ 
ಸಂಕೇತ. ಧ್ವಜದಲ್ಲಿ "ಹಸಿರು ಕೇಸರಿ' ಎರಡೂ ಬಣ್ಣಗಳು 
ಕಂಡು ಬರುತ್ತವೆ. ಹಸಿರು ಮುಸ್ಲಿಂಮರ ಸಂಕೇತ; ಕೇಸರಿ 
ಹಿಂದೂಗಳ ಸಂಕೇತ. ಕೇಸರಿ ತ್ಕಾಗದ ಸಂಕೇತವಾದರೆ 
ಹಸಿರು ಸಮೃುದ್ಧಿಯ ಸಂಕೇತವೂ ಆಗಿದೆ. ನಿತ್ಯ ಕಾವಿಧರಿಸುವ 
ಜಗದ್ಗುರುಗಳು ಜಾತ್ರಾ ಮಹೋತ್ಸವಗಳಂಥ ವಿಶೇಷ 
ಸಂದರ್ಭದಲ್ಲಿ ಮುಸ್ಲಿಂ ಸಾಂಪ್ರದಾಯಕ ಹಸಿರು 
ರೇಷ್ಮೆಜರಿಯ ರಾಜ ಪೋಷಾಕಿನಲ್ಲಿ ದರ್ಶನ ವೀಯುವುದು 
ವಾಡಿಕೆ. ದಸರಾದಲ್ಲಿ ಲಕ್ಷ್ಮೇ ಶ್ವರದ ಜುಮ್ಮಾ ಮಸೂತಿಯ 
ಮುಂದೆ, ಶಿರಹಟ್ಟಿಯ ಗರಿಬನವಾಜಮಸೀದಿಯ ಮುಂದೆ 
ಡಂಕೆ ಇತ್ಯಾದಿ ವಾದ್ಯ ಬಾರಿಸುವರು. ಬನ್ನಿಮುಡಿಯುವಾಗ 
ಸಕಲ ವಾದ್ಯ ಬಾರಿಸುವದುಂಟು. ಫಕೀರಸ್ವಾಮಿಗೆ ಎಲ್ಲೆಡೆಗೂ 
ವಾದ್ಯ ಬಾರಿಸುವ ಹಕ್ಕಿದೆ. ಅದಕ್ಕೆಂದೆ ಫಕೀರಸ್ವಾಮಿಯು 
ಹಿಂದು ಮುಸ್ಲಿಂಮರ ಸಾಮರಸ್ಕದ ಗುರುವಾಗಿರುವನು. 


ಸ್ವಾಮಿಗಳವರ ಪಟ್ಟಾಧಿಕಾರದಲ್ಲಿ ಮಹಮ್ಮದಿಯರ 
ಗುರು ಹಾಗೂ ವೀರಶೈವರ ಗುರುಗಳಿಂದ ವಿಧಿ ವಿಧಾನಗಳು 


* ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಹುಕ್ಕೇರಿ-೫೯೧೩೦೯, ಬೆಳಗಾವಿ ಜಿಲ್ಲೆ 


ಇತಿಹಾಸ ದರ್ಶನ / ೨೫೯ 


ನಡೆಯುವವು. ಸ್ವಾಮಿಗಳು ಲಿಂಗೈಕ್ಕವಾದಾಗ ಮೊದಲು 
ಮುಸ್ಲಿಂ ಬಾಂಧವರು ಶವಸಂಸ್ಕಾರವನ್ನು ಮಾಡುವರು. 
ನಂತರ ಹಿಂದುಗಳು ಶವಸಂಸ್ಕಾರ ಮಾಡುವರು. 


ಪೂರ್ವೇತಿಹಾಸ: ಕರ್ತೃ ಶ್ರೀ ಜಗದ್ಗುರು ಫಕೀರ 
ಮಹಾಸ್ವಾಮಿಗಳವರು ೧೬ನೆಯ ಶತಮಾನದಲ್ಲಿ ಈ ಸಂಸ್ಥಾನ 
ಮಠವನ್ನು ಸ್ಥಾಪಿಸಿದರು. ಬಿಜಾಪೂರದ ಶಿವಯ್ಕಗೌರಮ್ಮ 
ದಂಪತಿಗಳ ಗರ್ಭದಲ್ಲಿ ಖಾಜಾರ ವರದಿಂದ ಜನಿಸಿದರು. 


ಹಿಂದು-ಮುಸ್ಲಿಂ, ಹೆಣ್ಣು-ಗಂಡು, ಅಗ್ರಜ-ಅಂತ್ಯಜ, 
ಹೀಗೆ ಯಾವೊಂದು ಲಿಂಗ, ಮತ, ಧರ್ಮಗಳ ಭೇದ ಭಾವ 
ವಿಲ್ಲದೆ, ಅಖಂಡ ಬಂಧು ಭಕ್ತಗಣವಾಗಿ, ಸ್ನೇಹಭಾವನೆ 
ಮೂಡಿಸಲೆಂದು ಬಂದ ಅವತಾರಪುರುಷರಿವರು. ಪೂಜ್ಮ 
ಖಾಜಾಅಮೀನವುದ್ದೀನರು ಪಡೆದ ಪುತ್ರರಾಗಿ ದಿವ್ಯ 
ಆತ್ಮಜ್ಞಾನ ಸಂಪಾದನೆ ಮಾಡಿದರು. ಬಿಜಾಪೂರದ ಆದಿಲ 
ಶಾಹಿಯು ಫಕೀರೇಶ್ವರರ ಅದ್ಭುತ ಶಕ್ತಿಗೆ ಮಾರು 
ಹೋಗಿದ್ದರು. ಹಳ್ಳಿಯಿಂದ ದಿಲ್ಲಿಯವರೆಗೆ ಸಂಚರಿಸಿ ಧರ್ಮ 
ಪ್ರಚಾರಗೈದು ಮಾನವೀಯತೆಯನ್ನು ಜನತೆಯ ಹೃದಯದಲ್ಲಿ 
ಬಿತ್ತಿದರು. 


ಚಿತ್ರದುರ್ಗದ ಮುರಘಾಮಠಕ್ಕೆ ಹೋಗಿ ಅನೇಕ 
ಲೀಲೆಗಳನ್ನು ತೋರಿಸಿದರು. ಅಲ್ಲಿಂದ ದಿಲ್ಲಿಯ ಅಕ್ಬರ 
`ಬಾದಶಹನಿಗೆ, ಹೈದರಾಬಾದ ನಿಜಾಮನಿಗೆ(?) ಲಕ್ಷ್ಮೇಶ್ವರ 
ಅಂಕುಶಖಾನನಿಗೆ ಅನೇಕ ಲೀಲೆಗಳನ್ನು ತೋರಿಸಿ ಅವರ 
ಹೃದಯದಲ್ಲಿ ಭಕ್ತಿ ಭಾವುಕತೆಗಳನ್ನು ಹುಟ್ಟಿಸಿ, ಸಕಲ 
ಜೀವಗಳಲ್ಲಿ ಪ್ರೇಮಭಾವನೆ ಕಾಣುವಂತೆ ಮಾಡಿದರು. ಈ 
ರಾಜರುಗಳಿಂದ ರಣಬಿಲ್ಲೆ, ಶೈಲಸಿಕ್ಕಾ, ಕಠಾರಿ, ವಿಶೇಷ 
ಉಡುಗೆ ತೊಡಿಗೆ ಮುಂತಾದವುಗಳನ್ನು ಕಾಣಿಕೆಯಾಗಿ 
ಪಡೆದರು ಫಕೀರೇಶ್ವರರು ಯುದ್ಧಕ್ಕೆ ಹೋಗುವವರಲ್ಲ. 
ಇವರಿಗೆ ರಣಬಿಲ್ಲೆ ಕಾಣಿಕೆ ಏಕೆ? ಯೋಧನು ರಣರಂಗದಲ್ಲಿ 
ವೈರಿಯೊಡನೆ ಯುದ್ದ ಮಾಡಿದರೆ, ಯೋಗಸಾಧಕನು ಅಂತ 
ರಂಗದ ರಣರಂಗದಲ್ಲಿ ಯುದ್ಧಕ್ಕೆ ತೊಡಗುವನು. ಅಂತ 
ರಂಗದ ಯುದ್ದದಲ್ಲಿ ಫಕೀರೇಶ್ವರರು ವಿಜಯ ಶಾಲಿಗಳಾದ 
ಕಾರಣ ಬಾದುಷಹಾ ಅಕ್ಬರನು ಅವರಿಗೆ ರಣಬಿಲ್ಲೆಯನ್ನು 
ಕಾಣಿಕೆಯಾಗಿತ್ತನು. ಇದು ಬಂಗಾರದ ಆಭರಣವಾಗಿದೆ. 
ಯುದ್ಧಕ್ಕೆ ಹೋಗುವ ಶೂರನು ಎಡಪಾದದಲ್ಲಿ ಧರಿಸುವ 
ಒಡವೆ, ಯುದ್ಧದಲ್ಲಿ ಗೆಲ್ಲುವೆನೆಂಬ ಛಲದ ಸಂಕೇತ, 
ಫಕೀರೇಶ್ವರರು ಸಂಸ್ಥಾನ ಮಠದ ಪೀಠಾಧೀಶ್ವರರು ವಿಶೇಷ 
ಪ್ರಸಂಗಗಳಲ್ಲಿ ಈ ರಣಬಿಲ್ಲೆಯನ್ನು ಧರಿಸುವರು. ಶೈಲ- 


ಸಿಕ್ಕೆ ಇವೆರಡೂ ಅಣ್ಣಿಗೇರಿಯ ಸಿಕ್ಕೇ ದೇಸಾಯರ 
ಮನೆಯಲ್ಲಿರುತ್ತವೆ. ಪ್ರತಿದಿನ ಮೂರು ಹೊತ್ತು ಮಡಿಯಿಂದ 
ಇವುಗಳ ಪೂಜೆ ನಡೆಯುತ್ತಿದೆ. ಇವುಗಳ ಪೂಜೆ 
ಮಾಡುವದರಿಂದ ದೇಸಾಯಿ ಮನೆತನಕ್ಕೆ ಸಿಕ್ಕೆ ದೇಸಾಯಿ 
ಎಂದು ಹೆಸರು ಬಂದಿದೆ. ಶಿರಹಟ್ಟಿಯ ಮಠದ ಜಗದ್ಗುರುಗಳು 
ಲಿಂಗೈಕ್ಕರಾದಾಗ ಹೊಸ ಜಗದ್ಗುರುಗಳವರ ಕೊರಳಲ್ಲಿ ಈ 
ಶೈಲ ಸಿಕ್ಕೆಯನ್ನು ಹಾಕುವರು. ಶಿರಹಟ್ಟಿಯ ಮಠದ ನೂತನ 
ಜಗದ್ಗುರುಗಳೆಂದು ಸಿಕ್ಕೆಹಾಕಿದಂತೆ ಎಂದು ಜನರ 
ಭಾವನೆಯಿದೆ. ಶೈಲ ಎಂದರೆ ಮಠದ ಕೀರ್ತಿಯನ್ನು ಬೆಟ್ಟದಷ್ಟು 
ಎತ್ತರಕ್ಕೆ ಒಯ್ಕುವರೆಂದು ಅರಬ್ಬೀಲಿಪಿ ಈ ಸಿಕ್ಕಾದಲ್ಲಿದೆ. 


ಈ ಮಠದ ಉಳಿದ ಪೀಠಾಧೀಶ್ಚರರು ಸವಣೂರ 
ನವಾಬರಿಂದ ಮೈಸೂರ ದೊರೆಯಿಂದ ಭಕ್ತಜನ ಭಕ್ತಿಯ 
ಕಾಣಿಕೆಯೆಂದು ಶಿರಪೇಚು, ಪೋಚೆ, ರತ್ನದಹಾರ, ಆನೆ, 
ಒಂಟೆ, ಮೇಣೆ, ಇನ್ನಿತರ ಅನೇಕ ಬಿರುದಾವಳಿ ದಾನ 


"ದತ್ತಿಗಳನ್ನು ಪಡೆದರು. ಉದಾಹರಣೆಗೆ ಐದನೆಯ ಪಟ್ಟದ 


ಎರಡನೆಯ ಶಿವಯೋಗಿ ಸ್ವಾಮಿಗಳಿಗೆ ಮೈಸೂರ ಮಹಾ 
ರಾಜರು ಬರೆಸಿ ಅರ್ಪಿಸಿದ ದಾನ ಪತ್ರವ ಗಮನಿಸಬಹುದು. 


ಐದನೆಯ ಪಟ್ಟದ ಎರಡನೆಯ ಶಿವಯೋಗಿ ಸ್ವಾಮಿಗಳಿಗೆ 
ಮೈಸೂರ ಮಹಾರಾಜರು ಬರೆಸಿ ಅರ್ಪಿಸಿದ ದಾನ ಪತ್ರ: 


ಹಿಂದೂಸ್ತಾನಿಯಲ್ಲಿ ಮೊಹರು ಇರುತ್ತದೆ 


ಶ್ಲೋಕ: ಶ್ರೀ ಕಂಠಾಚ್ಮುತ ಪದ್ಮಜಾದಿ ದಿವಿಷದ್ವಕ್ರೊದ್ಧ ತೇಜಃ ಛಟಂ 
ಸಂಭೂತಾ ಮತಿಭೀಷಣ ಪ್ರಹರಣ ಮ್ರೊದ್ಭಾಸಿ ಬಾಹಾಷ್ಟಕಾಂ 
ಗರ್ಜತ್ವೆರಿಥೆಧ್ವೆತ್ಯ್ತ ಪಾತಿಠಮಹಾ ಶೂತಾರತ್ರಿ 
ಲೊಕೀಭಯ ಪ್ರೂನ್ಮಾಥವ್ರತದೀತ ದೀಕ್ಷಿತಾಂ ಭಗವತೀಂ 
ಚಾಮುಂಡಿಕಾಂ ಭಾವಯೇ ॥ 
ಸದಾಸಂಸಿದ್ದೀನಾನ ನಿಖಿಲ ಜಗತಾಂ ಮೂಲಮನಘಂ 
ಪ್ರಮಾಣಂ ಲೋಕಾನಂ ಪ್ರಣಯ ಪರಮ ಪ್ರಾಕೃತಗಿರಾಂ! 
ಪರಂವಸ್ತು ಶ್ರೀ ಮತ್ಸರಮ ಕರುಣಾಸಾರಭರಿತಂ 
ಪ್ರಮೋದಾನಸ್ಮಾಕಂ ದಿಶತು ಭವತಾಪ್ಯವಿಕಲಂ ॥ 
ಹರೇರ್ಲಿಲಾವರಾಹಸ್ಯದಂಷ್ರಾ ದಂಡೆಸ್ಸ ಪಾತುನಃ! 
ಹೇಮಾದ್ರಿ ಕಲಶಾಯತ್ರ ಧಾತ್ರಿ ಛತ್ರಶ್ರೀಯಂ ದಧೌ॥ 
ಶ್ರೀ ಫಕೀರ ಚನ್ನವೀರಸ್ವಾಮಿ ನಿತ್ಮನಿರಂಜನ ನಿರಾಕಾರ 
ನಿಗಮ ಗೋಚರ ಸಚ್ಚಿದಾನಂದ ನಿತ್ಯಪರಿಪೂರ್ಣ ಅವಿರಳ 
ಪರಂಜ್ಕೋತಿ ಅಲ್ಲಮ ಮಹಾಪ್ರಭು ಆತ್ಮಾರಾಮ ಶಾಂಭವ 
ಲೋಕಕರ್ತೃ ಶಾಪದಪಿ [ಶರಾದ]ಿ. [ಶಾರದಾದೇ।ವಿ 
ಅಗಣಿತ ಗುಣಮಹಿಮ ಅನ್ನಧಾತೃ ಭಕ್ತವತ್ಸಲ ದತ್ತಾವಧೂತ 


ಇತಿಹಾಸ ದರ್ಶನ / ೨೬೦ 


ದಿಗಂಬರ ಬಾದಷಾ [ಷ]ಹಾ ಅಭಿನವ ಸಿದ್ಧರಾಮ 
ಸ್ವಾಮಿಗಳವರ ಕರಕಮಲ ಸಂಜಾತರಾದ ಥಿ 5.1 ಪುರ]ಶಿ 
[ವ]ಪುರ ಶೂನ್ಯ ಸಿಂಹಾಸ [ದಾ] ನಾಧೀಶ್ವರರಾದ ಶ್ರೀ 
ಮದಭಿನದ ಶಿವಯೋಗಿಂದ್ರ ಸ್ವಾಮಿಗಳವರ ಚರಣ 
ಸನ್ನಿದಾನಂಗಳಿಗೆ. 


ಸ್ವಸ್ತಿಶ್ರೀ ವಿಜಯಾಭ್ಕುದಯ ಶಾಲಿವಾಹನ ಶಕೆ 
ವರ್ಷಗಳು ೧೭೭೨ ಸಂದ ವರ್ತಮಾನವಾದ ಸಾಧಾರಣ 
ಸಂವತ್ಸರ ಮಾಘ ಶು॥ ೧ ಭಾನುವಾರದಲ್ಲು ಅತ್ರೆಯ 
ಸಗೋತ್ರ, ಅಶ್ವಲಾಯನ ಸೂತ್ರ ಯಕ್‌ ಶಾಖಾನು 
ವರ್ತಿಗಳಾದ ಇಮ್ಮಡಿ ಕೃಷ್ಣರಾಜ ಒಡೆಯರ ಅವರ 
ಪೌತ್ರರಾದ ಚಾಮರಾಜ ಒಡೆಯರವರ ಧರ್ಮಪತ್ನಿ 
ಕೆಂಪನಂಜಮ್ಮಾಂಬಾ ಗರ್ಭಸುದಾಂಬುಧಿರಾಕಾರ 
ಸುಧಾಕರಾಯಮಾನರಾದ ಶ್ರೀ ಚಾಮುಂಡಾಂಬಿಕಾ 
ವರಪ್ರಸಾದೋದ್ಭವರಾದ ಶ್ರೀ ಮತ್‌ ಸಮಸ್ತ ಭೂಮಂಡಲ 
ಮಂಡಲನಾಯ [] ಮಾನನಿಖಿಲ ದೇಶಾವತಂಸ ಕರ್ನಾಟಕ 
ಜನಪದ ಸಂಪಧಿಷಾನಭೂತ ಶ್ರೀ. ಮನ್ಮಹಿಶೂರ 
ಮಹಾಸಂಸ್ಥಾನ ಮಧ್ಯ ದೇದಿಪ್ಯಮಾನ ವಿಕಲಕಲಾನಿಧಿ ಕುಲ 
ಕ್ರಮಾಗತ ರಾಜಕ್ಸಿತಿಪಾಲ ಪ್ರಮುಖ ನಿಖಿಲ ರಾಜಾಧಿರಾಜ 
ಮಹಾರಾಜ ಚಕ್ರವರ್ತಿ ಮಂಡಲಾನುಯಾತ ದಿವ್ಕರತ್ನ 
ಸಿಂಹಾಸನಾರೂಢ ಶ್ರೀ ಮದ್ರಾಜಾಧಿರಾಜ ರಾಜಪರಮೇಶ್ವರ 
ಪ್ರೌಢಪ್ರತಾಪ ಅಪ್ರತಿಮವೀರ ನರಪತಿ ಬಿರುದೆಂತೆಂಬರ 
ಗಂಡಲೋಕ್ಕೆಕ ವೀರ ಯಕುಲ ಪಯಃ ಪಾರಾವಾರ ಕಳಾನಿಧಿ 
ಶಂಖ ಚಕ್ರಾಂಕುಶ [ುಂಠಾರ] ಕುಠಾರ ಮಕರ ಮತಸ್ಕ 
ಶರಭ [ಶಾಳ್ವ ]ಸಾಳ್ವ ಗಂಡಭೇರುಂಡ ಧರಣೇವರಾಹ 
ಹನುಮದ್ಗರುಡ ಕಂಠೀರವಾದ್ಮನೇಕ ಬಿರುದಾಂಕೀತರಾದ 
[ಮಹೂರ] ಮಹಿಶೂರ ಪುರವರಾಧೀಶ ಶ್ರೀ ಕೃಷ್ಣರಾಜ 
ಒಡೆಯರವರು ಬರೆಸಿ ಒಪ್ಪಿಸಿದ ವರ್ಷಾಸನ ಶಾಸನ 
ಕ್ರಮವೆಂತೆಂದರೆ ಸ್ವಾಮಿಗಳನ್ನು ಶಿರಹಟ್ಟಿಗ್ರಾಮ ದಿಂದ 
ಮೈಸೂರಿಗೆ ಕರೆಸಿ ಅರ ಮನೆಯಲ್ಲಿ ಸ್ವಾಮಿಗಳು 
ಶಿವಪೂಜೆಮಾಡಿ ಶಿವಾರ್ಪಣವನ್ನು ಮಾಡಿದ ವೇಳೆಯಲ್ಲಿ 
ಜವಾಹಿರಪದಕ, ಜವಾಹಿರಬಿಲ್ಲೆ, ಬಾಬತು ಚಿನ್ನದ 
 ಪಾದಾಭರಣ, ಗೌರೀ ಶಂಕರ ರುದ್ರಾಕ್ಷಿ ಕಂಠಮಾಲೆ, ಪಾಲಕಿ, 
ಛತ್ರಿ, ಕಲಾಬತು, ಬೀಸಣಿಗೆ, ಮೊಹರು ಚಾಲಜೊಡಿ, 
ಚೌರಿಜೋಡಿ, ಬೆಳ್ಳಿ ತಾರಕಷಿಕಲಸದ ಕುರ್ಚಿ ಆನೆ, ಕುದುರೆ 
ಖಿಲ್ಲತ್ತು ಸಹ ಒಪ್ಪಿಸಿ ಮೈಸೂರಲ್ಲಿ ಒಂದು ಮಠವನ್ನು 
ಕಟ್ಟಿಸಿ ಕೊಟ್ಟು [ಕಳುಹಿಸಿ] ಮಠವನ್ನು ತಮ್ಮ [ಹವಾಲು] 


ಅಹವಾಲು ಮಾಡಿಕೊಳ್ಳುವಂತೆ ಮಾಡಿಸಬೇಕು. ತಮ್ಮ 
ಇರುವುದರಿಂದ ಈ ಮಠ ಪೂರಾತಯಾರಾದಕೂಡಲೇ ತಮ್ಮ 
ಕಡೆಯವರನ್ನು ಮಠಕ್ಕೆ ಶಿವಯೋಗದ ಖರ್ಚಿನ ಬಗ್ಗೆ ಈ 
ಸಂಸ್ಥಾನದ ಧರ್ಮವಾಗಿ ವರ್ಷಂಪ್ರತಿ ಕುಂಪಿಣಿ [೨೦೦] 
ಸಾವಿರದ ಇನ್ನೂರು ರೂಪಾಯಿ ಕೊಡುವದಾಗಿ ನಿಶ್ಚೆ] 
ನಿಶ್ಚಯಿಸಿ ಈಗ ಸಾವಿರದಾ ಇನ್ನೂರು ರೂಪಾಯಿ ಕೊಟ್ಟು 
ಇದೆ. ಮುಂದೆ ವರ್ಷಂಪ್ರತಿ ತಮ್ಮ ಮಠದಲ್ಲಿರುವ ಜನಗಳ 
ಮಾರೀಪತ್ತು ಅಪ್ಪಣೆ ಕೊಡಿಸುತ್ತಾ ಇದೆ. ಇದನ್ನು ವರ್ಷಂಪ್ರತಿ 
ಮಾಘ ಮಾಸದಲ್ಲಿ ತರಿಸಿಕೊಂಡು ನಮ್ಮ ಹೆಸರಿನಲ್ಲಿ ಈ 
ಧರ್ಮವನ್ನು ನಡೆಸುತ್ತಾ ಬಾಲಕನ ಮೇಲೆ ತಮ್ಮ ಆಶೀರ್ವಾದ 
ಕಟಾಕ್ಸವನ್ನು ಶಾಶ್ವತವಾಗಿ ಇರಿಸಬೇಕೆಂದು ಬರೆಸಿ ಒಪ್ಪಿಸಿದ 
ವರ್ಷಾಸನ ಶಾಸನ ಸಹಿ. 
ಶ್ಲೋಕ :ಆದಿತ್ಯ ಚಂದ್ರಾವನಿಲೊನಶ್ಚ ದ್ಯೌರ್ಭೂಮಿ ರಾಪೊ 

ಹೃದಯಂಯಮಶ್ನ | 

ಅಹಶ್ಚ ರಾತ್ರಿಶ್ಚ ಉಭೆಚ ಸಂಧೈ ಧರ್ಮಶ್ಚಜಾನಾತಿನರಸ್ಕ 

ದೃತ್ತಂ॥ 

ಸ್ವದತ್ತಾ ದ್ವಿಗುಣಂ ಪುಣ್ಯಂ ಪರದಾತ್ತಾನು ಪಾಲನಂ 

ಪರದತ್ತಾಪಹಾರೇಣ ಸ್ವದತ್ತಂ ಇಷ್ಟಲಂ ಭವೇತ್‌ ॥ 

ಮಧ್ವಂಶಜಾಃ ಪರಮಹೀಪತಿ ವಂಶಚಾವಾಯೇ 

ಭೂಮಿಪಾಸ್ಸತತ ಮುಜ್ಜಲ ಧರ್ಮಚಿತ್ತಾ। 

ಮದ್ಮರ್ಮ ಮೇವ ಸತತಂ ಪರಿಪಾಲಯಂತಿತತ್ಪಾದ 

ಪದ್ಮೆ ಯುಗಳಂ] ಯುಗಂಗಳಂ ಶಿರಸಾನಮಾಮಿ ॥ 

ಬ ತಾರೀಖು ೨ನೇ ಮಾಹೆ ಫೆಬ್ರುವರಿ ಸನ್‌ ೧೮೫೧ನೇ 
ಇಸವಿ [ಉತ್ತ] ಅರಮನೆ ಸುಬ್ಬರಾಯ ಗುರಿಕಾರ ಇಲಾಖೆ 
ಖಾಸ ಬೊಕ್ಕಸ ಹಣ(ರು)ವು ಸದರಿಲಿ ಮಾಹೆಕೊಡಿಸಿರುವ 
ಮೇರೆಗೆ ಶಿವಯೋಗದ ಧರ್ಮಕ್ಕೆ ಸಾಲಿಯಾನಾ ಸಾವಿರದಾ 
ಇನ್ನೂರು ಕುಂಪಿಣಿ ರೂಪಾಯಿಲಿ ಮಾಹೆ ಕೊಡಿಸುತ್ತಾ ಇದೆ. 
ಇದನ್ನು ಪರಿಗ್ರಹಿಸಿ ಬಾಲಕನ ಮೇಲೆ ಕೃಪಾದೃಷ್ಟಿಯಿಂದ 
ಶಿವ ಪೂಜಾ ಕಾಲದಲ್ಲಿ ಆಶೀರ್ವಾದ ಮಾಡುತ್ತಾ ಬರಬೇಕು. 


ಇಂತಿ ಶರಣಾರ್ತಿ ರುಜು ಶ್ರೀ ಕೃಷ್ಣ 


“ಶ್ರೀ ಚಾಮರಾಜೇಂದ್ರ ಮಹಿಪಾಲ ಧರ್ಮ ಪತ್ನಿ 
ಕೆಂಪನಂಜಂಮ್ಮಾಂಬಾ ಗರ್ಭಸುಧಾಬ್ದಿ ರಾಕಾಸುಧಾಕರಾಯ 
ಮಾನ ಶ್ರೀ ಚಾಮುಂಡಿ ವರ ಪ್ರಸಾದೋದ್ಭವ ಶ್ರೀ ಮಹಿಸೂರ 
ಸಂಸ್ಥಾನ ಪುರವರಾಧೀಶರತ್ನ ಸಿಂಹಾಸನಾರೂಢ ಶ್ರೀ ಕೃಷ್ಣ 
ರಾಜೇಂದ್ರ ವಡೆಯರವರು''. 


[ಬಾಳಬಂಧು ಮೊಹರು ಇದೆ] 
ಕರ್ನಾಟಕದಲ್ಲಿ ೪೩ಕ್ಕೂ ಹೆಚ್ಚು ಫಕೀರೇಶ್ವರ ಮಠಗಳು 


ಇತಿಹಾಸ ದರ್ಶನ / ೨೬೧ 


ಹಸಿರು ಅರಿವೆಯಲ್ಲಿ ಸುತ್ತಿದ ನಿಜಾಮರು ಕೊಟ್ಟ ಕಠಾರಿ. ಪದಕದ 

ರುದ್ರಾಕ್ಷಿ ಸರ, ಗೌರಿಶಂಕರ ರುದ್ರಾಕ್ಷಿ, ಗೌರಿಶಂಕರ ರುದ್ರಾಕ್ಷಿ ಸರ, 
ಶಿರಪೇಚು, ೨ ಉಂಗುರ ಪೋಚೆ ಮೈಸೂರು ಮಹಾರಾಜರು 

ಕೊಟ್ಟಿವುಗಳು. ರಣಬಿಲ್ಲೆ-ಶೈಲ-ಸಿಕ್ಕ ಅಕಬರ ಬಾದಶಹ ಕೊಟ್ಟ 


ಆಭರಣಗಳು. ಶಿಲೆಮಣಿ-ವಿಶೇಷ ರೇಶಿಮೆ-ಜರಿ ಮಿಶ್ರಿತ 
ಮಹಮ್ಮದೀಯ ದ್ವೋತರ ಉಡುಪುಗಳು. ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠ 
ಇವೆ. ಪ್ರತಿ ವರ್ಷ ಆಗಿಹುಣ್ಣಿಮೆಗೆ ಶಿರಹಟ್ಟಿಯ ಶ್ರೀ ಜಗದ್ಗುರು ಈ ಲೋಕದಲ್ಲಿ ಅಜರಾಮರರಾಗಿ ನಿಂತಿದ್ದಾರೆ. 
ಫಕೀರೇಶ್ವರ ಸಂಸ್ಥಾನಮಠದ ಜಾತ್ರೆ ಜರಗುವುದು. ಒಟ್ಟಿ ನಲ್ಲಿ ` ಸ FRE 
ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕರೇಶ್ವರರು oD 
ಹರಿಯ ಭಕ್ತರಿಗೆ ಹರಿಯಾಗಿ ಏಕಂಸತ್‌ ವಿಪ್ರಾ ಬಹುದಾ ವದಂತಿ'' 
ಹಜರತನ ಭಕ್ತನ, ಶಜಡಿಕನಾಗಿ ದೇವರು ಒಬ್ಬನೆ. ಆತನಿಗೆ ಹಲವು ಹೆಸರು ರೂಪ 


ಸಕಲರನು ಉದ್ದರಿಸಿದಾ ತಂದೆ 


ಕೊಟ್ಟ, ವರು ನಾವು. 
ಮೂಲಕರ್ತೃ ಶ್ರೀ ಜಗದ್ಗುರು ಫಕೀರೇಶ್ವರರು.'' ವರು ನಾವು 


ಆಕರ ಗ್ರಂಥಗಳು: 
ಶ್ರೀ ಚನ್ನಕವಿ ವಿರಚಿತ ಫಕೀರೇಶ್ವರ ಪುರಾಣ. 
2. ಹಾಲೇಶ ಮೇಟಿ ವಿರಚಿತ Bid ಫಕೀರೇಶ್ವರ ಚರಿತ್ರೆ 
3. ಶ್ರೀ ಫಕೀರ ಮಲ್ಲಿಕಾರ್ಜುನ ದೇವರು ವಿರಚಿತ, ಫಕೀರೇಶ್ವರ ಚರಿತ್ರೆ ಪ್ರ: ಶ್ರೀ ಫಕೀರೇಶ್ವರ ಶಿವಾನುಭವ ಸಮಿತಿ, 
ಶಿರಹಟ್ಟಿ 3, ೧೯೮೯. 


ಇತಿಹಾಸ ದರ್ಶನ / ೨೬೨ 


